ಕರ್ನಾಟಿಕ ವಿಧಾನ ಪ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ i 295 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಸಾ ಜಿಗೌಡ (ಸ್ನ ಫೀಯ ಸಂಸ್ಥೆ ಗಭ ಕ್ಷೇತ್ರ 

' ಉತ್ತರಿಸಬೇಕಾದ ದಿನಾಂಕ 09: 12-2020 | 

ಉತ್ತರಿಸುವ ಸಚಿವರು ' ಕಂದಾಯ ಸಚಿವರು § 

'( ಅ) ಕಳೆದ 3 ವರ್ಷಗಳಿಂದ ಮಂಡ್ಯ! ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು, 

| ' ಜಿಲ್ಲೆಯಲ್ಲಿ ರೀ ಸರ್ಮೆ ದುರಸ್ತಿಗಾಗಿ ಆತಗೂರು ಹೋಬಳಿಯಲ್ಲಿ ಮಾತ್ರ ರೀ ಸರ್ವೆ: 

| ಸ್ನೀಕರಿಸಿದ ಅರ್ಜಿಗಳ ಸಂಖ್ಯೆ ಎಷ್ಟು: | ಕಾರ್ಯ ಕೈಗೊ೦ಡಿದಯ್ದ, ರೀ ಸರ್ವೆ ದುರಸಿಗಾಗಿ | 

| (ತಾಲ್ಲೂಕುವಾರು ಮಾಹಿತಿ ನೀಡುವುದು |ಕಳೆದ 3 ವರ್ಷಗಳಲ್ಲಿ ಮದ್ದೂರು 

ತಾಲ್ಲೂಕಿನಲ್ಲಿ 243 ಅರ್ಜಿಗಳು, 

'ಸ್ನೀಕೃತವಾಗಿರುತ್ತವೆ. ಮತ್ತು ಮಂಡ್ಯ 


| ತಾಲ್ಲೂಕುಗಳಲ್ಲಿ ರೀೀ 


| ಜಿಲ್ಲೆಯ ಉಳಿದ ತಾಲ್ಲೂಕುಗಳಲ್ಲಿ ರೀ ಸರ್ವೆ' 


ಆದರಿಂದ ಈ 
ಸರ್ವೆ ದುರಸ್ತಿಗಾಗಿ | | 
ಯಾವುದೇ ಅರ್ಜಿಗಳು ಸ್ಮೀಕೃತವಾಗಿರುವುದಿಲ್ಲ 


ಕೃೈಗೊಂಡಿರುವುದಿಲ್ಲ. 


[ee ಜಿಲ್ಲೆ ಮದ್ದೂರು ತಾಲ್ಲೂಕು, | 
ಆತಗೂರು ಹೋಬಳಿ, ಕುಂದನಕುಪ್ಟೆ ' 
ಗ್ರಾಮದಲ್ಲಿನ ರೈತರ ಜಮೀನುಗಳಿಗೆ | 
ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ 
ನ್ಯಾಯಾಲಯದಿಂದ 2019 ರಲ್ಲಿ ರೀ 
ಸರ್ನೆ ದಮರಸ್ಥಿಗೆ ಆದೇಶವಾಗಿರುವ 
' ಪ್ರಕರಣಗಳೆಷ್ಟು; (ಸರ್ವೇ ನಂಬರುಖಾರು 
IK ಮಾಹಿತಿ ಒದಗಿಸುವುದು) 
| ಸದರಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ | 
| ಆದೇಶದಂತೆ ಕ್ರಮ ಕೈಗೊಂಡ | 
ಪ್ರಕರಣಗಳ ಸಂಖ್ಯೆ ಎಷ್ಟು; ಬಾಕಿ ಇರುವ | 
| ಪ್ರಕರಣಗಳ ಸಂಖ್ಯೆ ಎಷ್ಟು: (ಸಂಪೂರ್ಣ | 
ಮಾಹಿತಿ ಒದಗಿಸುವುದು) 


ERE 
(% 


2019ನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳ | 


' ನ್ಯಾಯಾಲಯದಿಂದ ರೀ ಸರ್ವೆ ದುರಸಿಗೆ' 


ಕುರಿತು ಮಂಡ್ಯ ಜಿಲ್ಲೆ, ಮದ್ದೂರು ತಾಲ್ಲೂಕು, 


' ಆತಗೂರು ಹೋಬಳಿ, ಕುಂದನಕುಪ್ಟೆ ಗ್ರಾಮದ | 


ರೀ.ಸ.ನಂ.142ಕೆ ಸಂಬಂಧಿಸಿದಂತೆ ಆದೇಶ | 
ಸಂ.ಮೇವ್ಮನವಿ (ಭೂಮಾಪನ)/01/2018-19 | 
ದಿನಾಂಕ 30-7-2019 ರಲ್ಲಿ ಒಂದು. 
ಪ್ರಕರಣದಲ್ಲಿ ಆದೇಶವಾಗಿರುತ್ತದೆ. ಸದರಿ: 


ಪ್ರಕರಣದಲ್ಲಿ ಕ್ರಮ ವಹಿಸುವುದು ಮಾತ್ರ 


| ಬಾಕಿಯಿರುತ್ತದೆ | 


| ಜಿಲ್ಲಾಧಿಕಾರಿಯವರ 
| ಆದೇಶವಿದ್ದ ರೂ ಕೂಡ 


ನ್ಯಾಯಾಲಯದ | 
ಇದುವರೆಗೆ | 


| ಕಮಕ್ಯೈೆಗೊಳ್ಳದಿರುವುದು ಸರ್ಕಾರದ 
| ಗಮನಕ್ಕೆ ಬಂದಿದೆಯೇ; ಬಂದಿದುಲ್ಲಿ | 
|! ಯಾವ ಕಾಲಮಿತಿಯೊಳಗೆ 
| ಕೈಗೊಳ್ಳಲಾಗುವುದು; 

' ಅಧಿಕಾರಿಗಳ ವಿರುದ್ಧ ಕೈಗೊಳ್ಳಲಾಗುವ 
| ಕ್ರಮಗಳೇನು? 


| ದಿನಾ೦ಕ 30-7-2019 ರಂತೆ ರೀ ಸ 
ಕ್ರಮ | ಕುರಿತು 


| ಕೈಗೊಳ್ಳಲಾಗುವುದು 
ಗ i ಮ 
| (ಉ) ) | ಇದುವರೆವಿಗೂ ಈ ಬಗ್ಗೆ ಕ್ರಮ ವಹಿಸದ ಜಿಲ್ಲಾಧಿಕಾರಿಗಳು ರೀ ಸನಂ 142 ರಲ್ಲಿ ಆಗಿದ್ದ | 


' ಅಳತೆಗೆ 
' ಸ್ಲೀಕೃತವಾಗಿರುತ್ತದೆ. | 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶ. 


ಸಂ. ಮೇಲ್ಮನವಿ (ಭೂಮಾಪನ)/01/2018-19, | 
ಸರ್ಮೆ ದುರಸ್ತಿ | 
ಕ್ರಮ 


30 ದಿನಗಳಲ್ಲಿ 


ಹಿಸ್ಸೆಗಳನ್ನು ರದ್ದುಗೊಳಿಸಿ ಆದೇಶಿಸಿದ್ದ ರಿಂದ, | | 
ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲಾ 
ಪಹಣಿಗಳನ್ನು ಭೂಮಿ ತ೦ತಾಂಶದಲ್ಲಿ. | 
ಒಟ್ಟುಗೂಡಿಸಿ ಮಾಹೆ ಜೂನ್‌ 2020 ರಲ್ಲಿ 
ಭೂಮಾಪವ ಶಾಖೆಯಲ್ಲಿ ' 


ಈ ವೇಳೆಯಲ್ಲಿ ಕೋವಿಡ್‌-19 ರ 

' ಹಿನ್ನಲೆಯಲ್ಲಿ ಅಳತೆ ಕೆಲಸ. 
ವಿರ್ವಹಿಸಿರುವುದಿಲ್ಲ. ಪುಸ್ತುತ ದಿನಾಂಕ 
: 16-12-2020 ರಲ್ಲಿ ಅಳತೆಗೆ ದಿನಾಂಕ 
| ಮಬಿಗಧಿಪಡಿಸಿದ್ದು, ಒಂದು ತಿಂಗಳ ಒಳಗಾಗಿ: 
' ಜಿಲ್ಲಾಧಿಕಾರಿಗಳ ಆದೇಶದಂತೆ ಕ್ರಮ 
' ವಹಿಸಲಾಗುವುದು. 


\ 


(2 

6 
'ರ್‌.ಅಶೋಕ) 

ಕಂದಾಯ ಸಚಿವರು 


